3) 


ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 
ಉತ್ತರ ದಿನಾಂಕ 


ಶ್ರೀ ಕೆ. ಎ. ತಿಪ್ಪೇಸ್ಥಾಮಿ (ನಾಮನಿರ್ದೇಶನ ಹೊಂದಿದವರು) 
2035 
27.03.2020 


ಪ್ರಕ್ನೆ 


ಉತ್ತರ 


ರಾಜ್ಯದಲ್ಲಿ ಕೇಂದ್ರ ರ್ಕಾರದ 
ಜಲಜೀವನ್‌ ಅಭಿಯಾನ ಅಡಿಯಲ್ಲಿ 
ಆಯ್ಕೆ ಮಾಡಿರುವ ಪ್ರದೇಶಗಳು 
ಯಾವುವು; (ಪೂರ್ಣ ವಿವರ 
ನೀಡುವುದು) 


ಜಲಜೀವನ್‌ `ಮಷನ್‌ ಅಭಿಯಾನದಡಔಯಲ್ಲಿ ಇಂತಹದೇ 
ಪ್ರದೇಶವೆಂದು ಆಯ್ಕೆಯಾಗಿರುವುದಿಲ್ಲ. ಆದರೆ ರಾಜ್ಯದಲ್ಲಿ ಈ 
ಹಿಂಡೆ NRDWP ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿ 
ಸುಸ್ಥಿರವಾಗಿ ನಡೆಯುತ್ತಿರುವ ಬಹುಗ್ರಾಮ ಯೋಜನೆಗಳ ವ್ಯಾಪ್ತಿಯ 
ಮನೆಗಳನ್ನು ಪ್ರಥಮ ಹಂತದಲ್ಲಿ ಪರಿಗಣಿಸಲಾಗುತ್ತಿದೆ. 


ರಾಜ್ಯ ಸರ್ಕಾರ`'`ಈ' ಜಲಜೀವನ್‌ 
ಅಭಿಯಾನ ಅಡಿ ಇದುವರೆಗೂ 
ಕೇಂದ್ರ ಸರ್ಕಾರದಿಂದ ಪಡೆದಿರುವ 
ಅನುದಾನವೆಷ್ಟು (ಪೂರ್ಣ ವಿವರ 
ನೀಡುವುದು) 


ಜಲಜೀವನ್‌`ಮಿಷನ್‌' ಅಭಿಯಾನ ಪ್ರಸಕ್ತ ಸಾಲಿನ ಮಧ್ಯಕಾಲದಿಂದ 
ಪ್ರಾರಂಭವಾಗಿದೆ. ಇದರಡಿ ಈವರೆಗೆ ರೂ.323.71ಕೋಟಿ ಅನುದಾನ 
ಬಿಡುಗಡೆಯಾಗಿದೆ. 


ಈ "ಯೋಜನೆಯಡಿಯಲ್ಲಿ ಕೇಂದ್ರ] 
ಸರ್ಕಾರವಾಗಲೀ . ಅಥವಾ ರಾಜ್ಯ 
ಸರ್ಕಾರವಾಗಲೀ ನಿಗಧಿಪಡಿಸಿರುವ 
ಭೌತಿಕ ಮತ್ತು ಆರ್ಥಿಕ ಗುರಿಗಳೇನು 
ಮತ್ತು ಇವುಗಳನ್ನು ಎಷ್ಟರ ಮಟ್ಟಿಗೆ 
ಸಾಧಿಸಲಾಗಿದೆ? (ಪೂರ್ಣ ಮಹಿತಿ 
ನೀಡುವುದು) 


ಕೇಂದ್ರ ಸರ್ಕಾರ '`ರೂಪಿಸಿರುವ``ಜಲಜೀವನ್‌ `` ಮಿಷನ್‌ ಪಕಾರ 
ರಾಜ್ಯದ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಕಾರ್ಯಾತ್ಮಕ ನಳ ನೀರು 
ಸಂಪರ್ಕ ಒದಗಿಸಿ ನಿಗಧಿತ ಪ್ರಮಾಣದ ಮತ್ತು ಗುಣಮಟ್ಟದ 
ನೀರನ್ನು 2024ರೊಳಗೆ ಹಂತ ಹಂತವಾಗಿ ಒದಗಿಸುವುದಾಗಿದೆ. ಈ 
ನಿಟ್ಟಿನಲ್ಲಿ ರಾಜ್ಯದಲ್ಲಿ ವಿವಿಧ ಯೋಜನೆಯಡಿ ಈವರೆಗೆ 46965 
ಕಾರ್ಯಾತ್ಮಕ ನಳನೀರು ಸಂಪರ್ಕ ಒದಗಿಸಲಾಗಿರುತ್ತದೆ. 


ಈವರೆಗೆ 
ಒಟ್ಟಾರೆ 


ಜಲಜೀವನ್‌ ಮಿಷನ್‌ ಅಭಿಯಾನದಡಿ 
ರೂ.323.71ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, 


ರೂ.109.82ಕೋಟಿ ವೆಚ್ಚವಾಗಿರುತ್ತದೆ 


ಸಂ.ಗ್ರಾಕುನೀ೩ನೈಇ/133/ಗ್ರಾನೀಸ(5)/2020 


ಸಳ 


